ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದಿರುವ ಕುರಿತು 
ಶ್ರೀ ರಫುನಾಥ್‌ರಾವ್‌ ಮಲ್ಮಾಪೂರೆ (ವಿಧಾನಸಭೆಯಿಂದ ಚುನಾಯಿತರಾದವರು) 


143 (1049) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಮತ್ತು ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ- 


(ಅ) ಬೀದರ್‌ ಜಿಲ್ಲೆಯಲ್ಲಿರುವ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳ ಕಟ್ಟಿಡಗಳು ಶಿಥಿಲಗೊಂಡಿರುವುದು 
ಸರ್ಕಾರದ ಗಮನಕೆೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಎಷ್ಟು ಕಟ್ಟಿಡಗಳನ್ನು ದುರಸಿಗೊಳಿಸಬೆಣಾಗಿರುತ್ತದೆ ; (ಗ್ರಾಮಗಳವಾರು, ಶಾಲಾವಾರು 
ಸಂಪೂರ್ಣ ವಿವರ ನೀಡುವುದು) 


(ಇ) ಕಟ್ಟಿಡಗಳನ್ನು ದುರಸ್ತಿ ಮಾಡಲು ಅಥವಾ ಹೊಸ ಕಟ್ಟಿಡಗಳನ್ನು ನಿರ್ನಿಸಲು ಸರ್ಕಾರ ಕ್ರಮ 
ಕೈಗೊಳ್ಳುವುದೇ ; (ವಿವರ ನೀಡುವುದು) 


(ಈ) ಹಾಗಿದ್ದಲ್ಲಿ, ಶಾಲಾ ಕೊಠಡಿ/ಶೌಚಾಲಯಗಳ ದುರಸ್ತಿ ಮತ್ತು ನಿರ್ಮಾಣ ಕಾರ್ಯವನ್ನು 
ಪ್ರಾರಂಭಿಸುವುದು ಯಾವಾಗ? (ಮಾಹಿತಿ ನೀಡುವುದು) 


